ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :2512 
ಸದಸ್ಯರ ಹೆಸರು : ಶ್ರೀ ಗೋವಿಂದ ರಾಜು 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ದಿನಾಂಕ : 23.03.2022. ' 
ಉತ್ತರಿಸುವ ಸಚಿವರು : ಕಂದಾಯ ಸಜಿವರು 

ಕ್ರ. 1 ಪ್ರಶ್ನೆ ಉತ್ತರ 

ಸಂ| 

ಬಗರ್‌ ಹುಕುಂ ಭೂ ಅಕ್ರಮ | ಕೋಲಾರ ಜಿಲ್ಲೆಯಲ್ಲಿ ನಮೂನೆ-57 ರಲ್ಲಿ 44,644 ಅರ್ಜಿಗಳು 


ಸಾಗುವಳಿಯಲ್ಲಿ ಕೋಲಾರ 
ಜಿಲ್ಲೆಯಲ್ಲಿ ಎಷ್ಟು ರೈತರು ಭೂ 
ಮಂಜೂರಾತಿಗಾಗಿ ನಮೂನೆ-57 
ರಲ್ಲಿ ಎಷ್ಟು ಅರ್ಜಿಗಳನ್ನು 
ಸಲ್ಲಿಸಿರುತ್ತಾರೆ; 


ಸನಿಕೃತಗೊಂಡಿರುತ್ತವೆ. 


ಅ) | 


ಮಂಜೂರು ಮಾಡಲಾಗಿದೆ; ಬಾಕಿ 


ಎಷ್ಟು ರೈತರಿಗೆ ಇದುವರೆಗೂ ಭೂ | 


ನಸಮೂನೆ-57 ರಡಿಯಲ್ಲಿ ಸಲ್ಲಿಕೆಯಾಗಿರುವ 4,64 ಅರ್ಜಿಗಳ 
ಪೈಕಿ 1418 ಅರ್ಜಿಗಳು ಇತ್ಯರ್ಥಗೊಂಡಿದ್ದು, ಬಾಕಿ 43,226 


ಎಲ್ಲ ಆ ರೈತರುಗಳಿಗೆ ಸಾಗುವಳೀ 


ಇರುವ ಅರ್ಜಿಗಳೆಷ್ಟು; | ಅರ್ಜಿಗಳು ಇರುತ್ತದೆ. ಸದರಿ ಅರ್ಜಿಗಳ ಪೈಕಿ ಕರ್ನಾಟಿಕ ಭೂ 
(ಸಂಪೂರ್ಣ ವಿವರ ನೀಡುವುದು) | ಕಂದಾಯ ಅಧಿನಿಯಮ 1964 ರ ಕಲಂ 94ಎ) ರಡಿ 
ಫ1ಬಾಕಿ ಇರುವ ಅರ್ಜಿಗಳಿಗೆ ಭೂ ನಿರ್ಧಿಷ್ಠಪಡಿಸಲಾಗಿರುವ ನಗರ ಮತ್ತು ಪಟ್ಮಣ ಪ್ರದೇಶದ 
ಮಂಜೂರು ಮಾಡದಿರಲು | ನಿರ್ಬಂಧಿತ ಪ್ರದೇಶಗಳಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು 
ಕಾರಣಗಳೇನು? ತಿರಸ್ಕೃತಗೊಳಿಸಿ, ಅರ್ಹ ಅರ್ಜಿಗಳನ್ನು ಬಗರ್‌ ಹುಕ್ಕುಂ 
ಸಾಗುವಳಿ ಸಕ್ರಮೀಕರಣ ಸಮಿತಿಯ ಮೂಲಕ 

ಇತ್ಯರ್ಥಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 
ಈಪೂ ಮಂಜೂರು ಮಾಡಿರುವ [ಕೋಲಾರ ಜಿಲ್ಲೆಯಲ್ಲಿ ನಮೂನೆ-57 ರಡಿ ಸಲ್ಲಿಕೆಯಾಗಿರುವ 


ಅರ್ಜಿಗಳಿಗೆ ಈವರೆಗೆ ಯಾವುದೇ ಜಮೀನು ಮಂಜೂರು ಮಾಡಿ 


ಚೀಟಿಯನ್ನು ನೀಡಲಾಗಿದೆಯೇ; | ಸಾಗುವಳಿ ಚೀಟಿಗಳನ್ನು ವಿತರಿಸಲಾಗಿರುವುದಿಲ್ಲ.. 
ಉ) | ನೀಡದಿದ್ದಲ್ಲಿ, ವಿಳಂಬಕ್ಕೆ | ಕೋಲಾರ ಜಿಲ್ಲಾ ವ್ಯಾಪ್ತಿಯ ವಿಧಾನಸಭಾ ಕ್ಲೇತ್ರಗಳಿಗೆ ಬಗರ್‌ 
ಕಾರಣಗಳೇನು? ಹುಕ್ಕುಂ ಸಮಿತಿಗಳನ್ನು ' ರಚಿಸಲಾಗಿದ್ದು ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಆರ್‌ಡಿ 02 ಎಲ್‌ಜಿಪಿ 2021, 


ದಿನಾಂಕ:2402.2022 ರಲ್ಲಿ ನಿರ್ದೇಶಿಸಿರುವಂತೆ ಕರ್ನಾಟಕ 
ಭೂ ಕಂದಾಯ ನಿಯಮಗಳು, 1966 ನಿಯಮ 97(1) ರಂತೆ 
ಪ್ರತಿ ಗ್ರಾಮದಲ್ಲಿ 100 ಜಾನುವಾರುಗಳಿಗೆ 12.00 ಹೆಕ್ಟೇರ್‌ 
“ಭೂಮಿಯನ್ನು ಉಚಿತ ಗೋಮಾಳಕ್ಕಾಗಿ. ಕಾಯ್ದಿರಿಸಿ, ಉಳಿಕೆ 
ಲಭ್ಯವಾಗುವ ಜಮೀನು ಪ್ರಾಪ್ತಿಯಾದಲ್ಲಿ ನಮೂನೆ-57 ರ 
ಅರ್ಜಿಗಳನ್ನು ಸದರಿ ಸಮಿತಿಯು ಸಭೆ ಸೇರಿ ಬಾಕಿ ಇರುವ 


ಅರ್ಜಿಗಳನ್ನು ನಿಯಾಮಾನುಸಾರ ಪರಿಶೀಲಿಸಿ 
ಇತ್ಯರ್ಥಗೊಳಿಸಬೆಾಗಿರುತ್ತದೆ. 
ಸಂಖ್ಯೆ: ಆರ್‌ಡಿ 136 ಎಲ್‌ಜಿಕ್ಕ್ಯೂ 2022 (ಇ) 
e__ 
a9 | 
(ಆರ್‌.ಅಶೋಕ) 


ಕಂದಾಯ ಸಚಿವರು 


